ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 26-03-2021 ಪ್ರಶ್ನೆ ಸಂಖ್ಯೆ: 1965(2063) 

ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಮೋಹನ್‌ ಕುಮಾರ್‌ ಕೊಂಡಜ್ಜಿ ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 26-03-2021 

ಉತ್ತರಿಸುವ ಸಚಿವರು: ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಜಿವರು 


ವಿಷಯ: ಬಿಸ್ಕೂರು ಗ್ರಾಮಪಂಚಾಯ್ತಿ ಬಿಸ್ಕೂರು ವಾರ್ಡ್‌ನಲ್ಲಿ NAREGA ಯೋಜನೆ ಕುರಿತು 


(ಅ) ರಾಮನಗರ ಜಿಲ್ಲೆ, ಮಾಗಡಿ ತಾಲ್ಲೂಕು, ಕುದೂರು ಹೋಬಳಿ, ಬಿಸ್ಕೂರು ಗ್ರಾಮ 
ಪಂಚಾಯಿತಿ ಬಿಸ್ಕೂರು ವಾರ್ಡ್‌ ವ್ಯಾಪ್ಲಿಯಲ್ಲಿ 2018-19, 2019-20 ಹಾಗೂ 2020-21ನೇ 
ಸಾಲಿನಲ್ಲಿ ನರೇಗಾ ಯೋಜನೆಯಡಿ ನಿರ್ಮಾಣ ಮಾಡಿರುವ ಕುರಿ ಹಾಗೂ ಮೇಣೆ ಶೆಡ್‌ಗಳ 
ಸಂಖ್ಯೆ ಎಷ್ಟು; ಅದಕ್ಕಾಗಿ ಖರ್ಚಾಗಿರುವ ಅನುದಾನವೆಷ್ಟು; 


(ಆ) ಕಾರ್ಯ ನಿರ್ವಹಿಸುತ್ತಿರುವ ಶೆಡ್‌ಗಳ ಸಂಖ್ಯೆ ಎಷ್ಟು; ಹಾಳಾಗಿರುವ ಶೆಡ್‌ಗಳೆಷ್ಟು; 


(ಇ) 2017-18, 2018-19 ಹಾಗೂ 2019-20ನೇ ಸಾಲಿನಲ್ಲಿ ನರೇಗಾ ಯೋಜನೆಯಡಿ ಸದರಿ 
ವಾರ್ಡ್‌ ವ್ಯಾಪ್ಲಿಗೆ ನಿರ್ಮಾಣ ಮಾಡಿರುವ ಕುರಿ ಹಾಗೂ ಮೇಕೆ ಶೆಡ್‌ಗಳ ನಿರ್ವಹಣೆಗೆ 
ಹಂಚಿಕೆಯಾಗಿರುವ ಮೊತ್ತವೆಷ್ಟು; 


(ಈ) ಶೆಡ್‌ಗಳಿಗಾಗಿ ಬಿಡುಗಡೆಯಾದ ಹಣವನ್ನು ಇನ್ನಿತರೆ ಕಾರ್ಯಗಳಿಗೆ 
ಬಳಕೆಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ ಇದನ್ನು 
ತಡೆಯಲು ಕೈಗೊಂಡ ಕ್ರಮಗಳೇನು; 


(ಉ) ಸದರಿ ಶೆಡ್‌ಗಳಲ್ಲಿ ಜಾನುವಾರುಗಳನ್ನು ಸಾಕಾಣಿಕೆ ಮಾಡುವ ಬದಲು ಇನ್ನಿತರೆ 
ಚಟುವಟಿಕೆಗಳಿಗಾಗಿ ಬಳಸಲಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಇದನ್ನು 
ತಡೆಯಲು ಕೈಗೊಂಡ ಕ್ರಮಗಳೇನು? 


